"ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಈ 
ಸುವಾರ್ತೆಯು ಪ್ರಪಂಚದಾದ್ಯಂತ ಎಲ್ಲೆಲ್ಲಿ 
ಬೋದಧಿಸಲ್ಪಡುತ್ತದೋ ಅಲ್ಲೆಲ್ಲಾ, ಅವಳು 


ಮಾಡಿದ ಕಾರ್ಯವು ಅವಳ ಸ್ಮರಣೆಗಾಗಿ 
ಹೇಳಲ್ಪಡುತ್ತದೆ" ಮಾರ್ಕ 14:9 


ನಾವು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಬೇಕಾದ 
ನಾಲ್ಕು ಸತ್ಯಗಳಿವೆ: 


೨ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ. 


ಯಾಕಂದರೆ ದೇವರು ಜಗತ್ತನ್ನು ಎಷ್ಟು ಪ್ರೀತಿಸಿದನು, 
ಅವನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು; ಆತನನ್ನು 
ನಂಬುವವನು ನಾಶವಾಗುವುದಿಲ್ಲ ಆದರೆ ಶಾಶ್ವತ 
ಜೀವನವನ್ನು ಹೊಂದುತ್ತಾನೆ. ಜಾನ್‌ 3:16 

ಮನುಷ್ಯ ಸ್ವಭಾವತಃ ಪಾಪಿ. ಆದ್ದರಿ೦ದ ಅವನು 

ದೇವರಿಂದ ಬೇರ್ಪಟ್ಟಿದ್ದಾನೆ. 
ಎಲ್ಲರೂ ಪಾಪಮಾಡಿ ದೇವರ ಮಹಿಮೆಯನ್ನು 
ಕಳೆದುಕೊಂಡಿದ್ದಾರೆ. ರೋಮನ್ನರು 3:23 ಪಾಪದ 
ಸಂಬಳ ಮರಣ. ಆದರೆ ದೇವರ ಕೊಡುಗೆಯು ನಮ್ಮ 
ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿತ್ಯಜೀವವಾಗಿದೆ. 
ರೋಮನ್ನರು 6:23 ಆದರೆ ಭಯಭೀತರು, 
ಸಂಬಿಕೆಯಿಲ್ಲದವರು, ಅಸಹ್ಯಕರರು, ಕೊಲೆಗಾರರು, 
ಪ್ರೇಮಿಗಳು, ಮಾಂತ್ರಿಕರು, ವಿಗ್ರಹಾರಾಧಕರು ಮತ್ತು 
ಎಲ್ಲಾ ಸುಳ್ಳುಗಾರರಿಗೆ ಬೆಂಕಿ ಮತ್ತು ಗಂಧಕದಲ್ಲಿ ಅವರ 
ಪಾಲು ಇರುತ್ತದೆ; ಇದು ಎರಡನೇ ಸಾವು ಎ೦ದು ಅವರು 
ಹೇಳಿದರು. ಪ್ರಕಟನೆ 21:8 


£} ಯೇಸು ಕ್ರಿಸ್ತನು ಸ್ವರ್ಗಕ್ಕೆ ಏಕೈಕ ಮಾರ್ಗವಾಗಿದೆ. 
ಯೇಸು ಅವನಿಗೆ-ನಾನೇ ಮಾರ್ಗವೂ ಸತ್ಯವೂ ಜೀವವೂ 
ಆಗಿದ್ದೇನೆ. ನನ್ನ ಮೂಲಕ ಹೊರತು ಯಾರೂ ತಂದೆಯ 
ಬಳಿಗೆ ಬರುವುದಿಲ್ಲ. ಜಾನ್‌ 14: 6 ಕ್ರಿಸ್ತನು ಸಹ 
ನೀತಿವ೦ತನಾಗಿದ್ದನು ಮತ್ತು ಪಾಪದ ನಿಮಿತ್ತ ದೇಹದಲ್ಲಿ 
ಕೊಲ್ಲಲ್ಬಟ್ಟಿನು, ಆತ್ಮದಲ್ಲಿ ಜೀವಿಸಲು, ದೇವರಿಗೆ 
ಅನ್ಯಾಯವನ್ನು ತರಲು. 1 ಪೇತ್ರ 3:18 
ಮಗನನ್ನು ನಂಬುವವನಿಗೆ ನಿತ್ಯಜೀವವಿದೆ; ಮಗನನ್ನು 
ನಂಬದವನು ಜೀವನವನ್ನು ನೋಡುವುದಿಲ್ಲ; ಆದರೆ 
ದೇವರ ಕೋಪ ಅವನ ಮೇಲಿದೆ. ಜಾನ್‌ 3:36 

ನಮ್ಮ ರಕ್ಷಣೆಗಾಗಿ ನಾವು ಕರ್ತನಾದ 

ಯೇಸು ಕ್ರಿಸ್ತನಲ್ಲಿ ನ೦ಬಿಕೆ ಇಡಬೇಕು. 
ನೀವು ನಂಬಿಕೆಯ ಮೂಲಕ ಅನುಗ್ರಹದಿ೦ದ 
ರಕ್ಲಿಸಲ್ಪಟ್ಟಿದ್ದೀರಿ. ಆ ರಕ್ಷಣೆ ನಿಮ್ಮದಲ್ಲ, ಅದು 
ದೇವರ ಕೊಡುಗೆ. ಇದು ಕ್ರಿಯೆಗಳಿಂದ 
ಉಂಟಾಗುವುದಿಲ್ಲ; ಆದ್ದರಿ೦ದ, ಯಾರೂ 
ಹೊಗಳಲು ಸಾಧ್ಯವಿಲ್ಲ. ಎಫೆಸಿಯನ್ಸ್‌ 2: 8-9 ಗೆ 


ನಂಬಿಕೆಯಿಂದ ದೇವರಿಗೆ ಈ ಪ್ರಾರ್ಥನೆಯನ್ನು ಹೇಳಿ: 

ಲಾರ್ಡ್‌ ಜೀಸಸ್‌, ನನ್ನ ಮೇಲಿನ ನಿಮ್ಮ ಅಪಾರ ಪ್ರೀತಿಗಾಗಿ ತು೦ಬಾ 
ಧನ್ಯವಾದಗಳು. ನಾನು ಪಾಪಿ ಎ೦ದು ಒಪ್ಪಿಕೊಳ್ಳುತ್ತೇನೆ ಮತ್ತು ನಾನು 
ಕ್ಷಮೆ ಕೇಳುತ್ತೇನೆ. ನನ್ನ ಪಾಪಗಳಿಗೆ ದಂಡವನ್ನು ಪಾವತಿಸಲು 
ಶಿಲುಬೆಯಲ್ಲಿ ಸತ್ತಿದ್ದಕ್ಕಾಗಿ ಧನ್ಯವಾದಗಳು. ಸತ್ತವರಿ೦ದ ನಿಮ್ಮ 
ಪುನರುತ್ಮಾನವನ್ನು ನಾನು ನಂಬುತ್ತೇನೆ. ಇಂದಿನಿಂದ, ನಾನು ನಿನ್ನನ್ನು 
ನನ್ನ ಪ್ರಭು ಮತ್ತು ಸಂರಕ್ಷಕನಾಗಿ ನಂಬುತ್ತೇನೆ. ನಾನು ನಿಮ್ಮ ಶಾಶ್ವತ 
ಜೀವನದ ಉಡುಗೊರೆಯನ್ನು ಸ್ವೀಕರಿಸುತ್ತೇನೆ ಮತ್ತು ನನ್ನ 
ಜೀವನವನ್ನು ನಿಮಗೆ ಅರ್ಪಿಸುತ್ತೇನೆ. ನಿನ್ನ ಆಜ್ಞೆಗಳನ್ನು ಪಾಲಿಸಲು 
ಮತ್ತು ನಿನ್ನ ದೃಷ್ಟಿಯಲ್ಲಿ ಸಂತೋಷವಾಗಿರಲು ನನಗೆ ಸಹಾಯ 
ಮಾಡು. ಆಮೆನ್‌. 


ಯಾಕಂದರೆ ಮಗನನ್ನು ನೋಡಿ ಆತನಲ್ಲಿ ನಂಬಿಕೆಯಿಡುವ 
ಪ್ರತಿಯೊಬ್ಬನು ನಿತ್ಯಜೀವವನ್ನು ಹೊ೦ದಬೇಕೆ೦ಬುದು ನನ್ನನ್ನು 
ತಳುಹಿಸಿದಾತನ ಚಿತ್ತವಾಗಿದೆ; ನಾನು ಅವನನ್ನು ಒಂದು ದಿನ 
ಬೆಳೆಸುತ್ತೇನೆ. ಜಾನ್‌ 6:40 

ಆತನು (ದೇವರು) ನಮ್ಮನ್ನು ಕತ್ತಲೆಯ ಶಕ್ತಿಯಿಂದ ಬಿಡಿಸಿ ತನ್ನ 
ಪ್ರೀತಿಯ ಮಗನ ರಾಜ್ಯಕ್ಕೆ ತಂದಿದ್ದಾನೆ. ಆತನಲ್ಲಿ (ಮಗನಲ್ಲಿ) ನಾವು 
ಆತನ ರಕ್ತದ ಮೂಲಕ ಅಂದರೆ ಪಾಪದ ಮೂಲಕ ವಿಮೋಚನೆಯನ್ನು 
ಹೊಂದಿದ್ದೇವೆ. ಕೊಲೊಸ್ಸಿಯನ್ಸ್‌ 1: 13-14 

ಹೀಗಾಗಿ, ಯಾರಾದರೂ ಕ್ರಿಸ್ತನಲ್ಲಿದ್ದರೆ, ಅವನು ಹೊಸ 
ಸೃಷ್ಟಿಯಾಗಿದ್ದಾನೆ. ಹಳೆಯವುಗಳು ಅಳಿದುಹೋಗಿವೆ; ಇಗೋ, ಎಲ್ಲವೂ 
ಹೊಸದು. 2 ಕೊರಿ೦ಥ 5:17 

ಆದರೆ ಆತನು ತನ್ನನ್ನು ಅ೦ಗೀಕರಿಸಿದವರಿಗೆ ಅ೦ದರೆ ತನ್ನ ಹೆಸರಿನಲ್ಲಿ 
ನ೦ಬುವವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. 
ಯೋಹಾನ 1:12 


